12122121, 2:20 PM 


IMG-20211222-WA0055.jpg 


ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 1113 (1367) 
ವಿಧಾನ ಸಭೆ ಸದಸ್ಯರ ಖಸರು : ಶ್ರೀ ಅರವಿಂದ ಕುಮಾರ್‌ ಆರಳಿ, 
(ವಿಧಾನ ಸಭೆಯಿಂದಚುನಾಯಿತರಾದವರು) 
ಉತ್ತರಿಸುವ ಸಚಿವರು : ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 24-12-2021 


ಬೀದರ್‌ ಜಿಲ್ಲೆಯ ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ 
ರೇಷ್ಮೆ ಇಲಾಖೆಯ ಸರ್ವ ನಂ.28711 ರಲ್ಲಿ 49 ಎಕರೆ 
23 ಗುಂಟೆ ಭೂಮಿಯನ್ನು ದಿನಾಂಕ 07.01.2021 
ರಂದು ಸರ್ಕಾರದಿಂದ ಮಂಜೂರು 
ಮಾಡಲಾಗಿರುತ್ತದೆ. ಮಂಜೂರಾದ ಜಮೀನನ್ನು 
ಮೋಜಣಿ ಮಾಡಿ ಸರಹದ್ದುಗಳನ್ನು ಗುರುತಿಸಿ ಹಾಗೂ 
ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಲು 
(ಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಬೀದರ್‌ 
ಿಲ್ಲಾಧಿಕಾರಿಯವರಗೆ ಮನವಿ ಸಲ್ಲಿಸಲಾಗಿದೆ. ಸದರಿ 
ಜಮೀನಿನ ಮಾಹಿತಿಯನ್ನು ಪಹಣಿಯಲ್ಲಿ ಸೇರಿಸುವ 
ಪ್ರಕ್ರಿಯೆಯು ಚಾಲನೆಯಲ್ಲಿದೆ. 


ಜಿಲ್ಲೆಯ ತೋಟಗಾರಿಕೆ 
ಮಹಾವಿದ್ಯಾಲಯಕ್ಕೆ ರೇಷ್ಮೆ 


ಇಲಾಖೆಯಿಂದ 49 ಎಕರೆ 23 ಗುಂಟಿ 


ಹಾಗಿಲ್ಲದಿದ್ದಲ್ಲಿ, ಪಹಣಿಯಲ್ಲಿ ಸೇರಿಸುವುದು 
ಯಾವಾಗ: ಅದಕ್ಕಾಗಿ 


ಮಿ ಅಭಿವೃದ್ಧಿ ಪಡಿಸಲು ರೂ.5.00 ಲಕ್ಷ ಬಿಡುಗಡೆ 
ಮಾಡಲಾಗಿರುತ್ತದೆ. ತಂತಿ ಬೇಲಿ ಹಾಕುವುದು, ಭೂಮಿ 
ಸೂಚೆಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ. 


€ಟಗಾರಿಕಾ ಮಹಾವಿದ್ಯಾಲಯದ 
ಅಭಿವೃದ್ಧಿಗಾಗಿ ಮೀಸಲಿರಿಸಿದ ಹಣವೆಷ್ಟು; 
ಇಲ್ಲದಿದ್ದಲ್ಲಿ ಬಿಡುಗಡೆ ಮಾಡುವುದು 


ವಾಗ? (ವಿವರ ನೀಡುವುದು) 


No.HORTI 573 HGM 2021 (ಎಕ್‌ A 
ರತ್ನ) Pa 


ತೋಟಗಾರಿಕೆ ಮತ್ತು ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


https://mail.google.com/maillu/1/#inbox?projector=1 


1/1 


